pe | 
ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 286 

ಸದಸ್ಯರ ಹೆಸರು : ಶ್ರೀನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ : 09.12.2020 

ಉತ್ತರಿಸುವ ಸಚಿವರು : ಕೆಂದಾಯ ಸಚಿವರು 


ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ 
ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕಂದಾಯ 


ಇಲಾಖೆಯಲ್ಲಿ “ಸಿ” ಮತ್ತು ಡಿ” ದರ್ಜೆಯ 
ಖಾಲಿಯಿರುವ ಹುದ್ದೆಗಳ ಸಂಖ್ಯೆ ಎಷ್ಟು; 


ಅವುಗಳಲ್ಲಿ ಪ್ರಸ್ತುತ ಗ್ರಾಮಲೆಕ್ಕಾಧಿಕಾರಿಗಳ 
ಮತ್ತು ಸರ್ವೇಯರ್‌ಗಳ ಖಾಲಿಯಿರುವ 
ಹುದ್ದೆಗಳ ಸಂಖ್ಯೆ ಎಷ್ಟು; 

ಅವುಗಳಲ್ಲಿ ಮಂಜೂರಾದ ಮತ್ತು ಗುತ್ತಿಗೆ 
ಆಧಾರದ ಮೇಲೆ ಕಾರ್ಯನಿರ್ವಹಿಸು 
ತ್ತಿರುವವರ ಸಂಖ್ಯೆ ಎಷ್ಟು; 

ಖಾಲಿಯಿರುವ ಹುದ್ದೆಗಳನ್ನು ನೇಮಕಾತಿ 
ಮಾಡಿಕೊಳ್ಳಲು ವಿಳಂಬವಾಗುತ್ತಿರುವುದಕ್ಕೆ 
ಕಾರಣಗಳೇನು; 


ಯಾವ ಕಾಲಮಿತಿಯಲ್ಲಿ ಸದರಿ ಹುದ್ದೆಗಳನ್ನು 
ನೇಮಕಾತಿ ಮಾಡಿಕೊಳ್ಳಲಾಗುವುದು? 


ಸಂಖ್ಯೆ: ಕೆಂಇ 462 ಬಿಎಸ್‌ಸಿ 2020 


ಉತರ OOOO 
TE ToT] ಗ್ರೂಪ್‌.ಡಿ 
Ee A 


| ಬೆಳಗಾವಿ | 
a 


RE 
NNN 


ಗ್ರಾಮಲೆಕ್ಕಿಗರ ಖಾಲಿಯಿರುವ ಹುದ್ದೆಗಳು -128 
ಸರ್ಮ್ವೇಯರ್‌ಗಳ ಖಾಲಿಯಿರುವ ಹುದ್ದೆಗಳು 48 

ಒಟ್ಟು -176 
ಮಂಜೂರಾದ ಹುದ್ದೆಗಳ ಸಂಖ್ಯೆ - 2874 
ಗುತ್ತಿಗೆ ಆಧಾರದ ಮೇಲೆ ಕಾರ್ಯ ನಿರ್ವಹಿಸುತ್ತಿರುವವರ 
ಸಂಖ್ಯೆ - 380 
ರಾಜ್ಯದಲ್ಲಿ ಕೋವಿಡ್‌-19 ನಿಂದ ಉಂಟಾದ ಪರಿಸ್ಥಿತಿ 
ನಿಭಾಯಿಸಲು ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ ತರುವ 
ನಿಟ್ಟಿನಲ್ಲಿ ಸಂಪನ್ಮೂಲ ಕ್ರೋಢೀಕರಿಸುವ ಸಲುವಾಗಿ 
2020-2021ನೇ ಸಾಲಿನಲ್ಲಿ ಎಲ್ಲಾ ನೇರ ನೇಮಕಾತಿ 
ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಸರ್ಕಾರದ 
ಸುತ್ತೋಲೆ ಸಂಖ್ಯೆ: ಆಇ 03 ಬಿಇಎಂ 2020, ದಿನಾಂಕ: 
06.07.2020ರಲ್ಲಿ ತಡೆಹಿಡಿಯಲಾಗಿದೆ. 
ಸರ್ಕಾರದ ಸುತ್ತೋಲೆ ಸಂಖ್ಯೆ:ಆಇ 03 ಬಿಇಎಂ 2020, 
ದಿನಾಂಕ:6.7.2020ರಲ್ಲಿ ಎಲ್ಲಾ ನೇರ ನೇಮಕಾತಿಯನ್ನು 
ತಡೆಹಿಡಿಯಲಾಗಿದೆ. ಅನುಮತಿ ದೊರಕಿದ ನಂತರ 
ನೇಮಕಾತಿ ಮಾಡಿಕೊಳ್ಳಲು ಕ್ರಮವಹಿಸಲಾಗುತ್ತದೆ. 

ಕ 


M 


ದ ಕ 
i ಪ್‌ 


ಕೆಂದಾಯ ಸಚಿವರು 


